ಕರ್ನಾಟಕ ವಿಧಾನ ಪರಿಷತ್ತು 


1) ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ :26- ೩35(. 24೦) 


2) ಸದಸ್ಯರ ಹೆಸರು 


3) ಉತ್ತರಿಸುವ ದಿನಾಂಕ 


4) ಉತ್ತರಿಸಬೇಕಾದ ಸಚಿವರು 


: ಶ್ರೀ ಕೆ.ಎ. ತಿಪ್ಪೇಸ್ವಾಮಿ 
(ನಾಮನಿರ್ದೇಶನ ಹೊಂದಿದವರು) 


: 04-03-2020 


: ಮುಜರಾಯಿ, ಮೀನುಗಾರಿಕೆ ಹಾಗೂ ಬಂದರು 
ಮತ್ತು ಒಳನಾಡು ಜಲಸಾರಿಗೆ ಸಜಿವರು 


| ಪ್ರಶ್ನೆ | ಉತ್ತರ § 

ಅ) | ಕಳೆದ 3 ವರ್ಷಗಳಲ್ಲಿ | 'ಕಳದ 3 ವರ್ಷಗಳ ರಾಜ್ಯದಲ್ಲಿ ಮೀನುಗಾರಿಕೆ ಇಲಾಖೆ 
ರಾಜ್ಯದಲ್ಲಿ | ವತಿಯಿಂದ ಮತ್ತ್ಯಾಶ್ರಯ ಯೋಜನೆಯಡಿಯಲ್ಲಿ 7715 ಮನೆಗಳನ್ನು | 
ಮೀನುಗಾರಿಕೆ ಇಲಾಖೆ | ಮಂಜೂರು ಮಾಡಲಾಗಿದ್ದು ವಿವರಗಳನ್ನು ಅನುಬಂಧದಲ್ಲಿ 
ವತಿಯಿಂದ ಒದಗಿಸಲಾಗಿದೆ. ಫಲಾನುಭವಿಗಳನ್ನು ಆಯ್ಕೆ ಮಾಡಲು 
ಮತ್ತ್ಯಾಶ್ರಯ ಅನುಸರಿಸಲಾಗಿರುವ ಮಾನದಂಡಗಳ ವಿವರಗಳು 
ಯೋಜನೆಯಡಿಯಲ್ಲಿ | ಕೆಳಕಂಡಂತಿರುತ್ತದೆ. 
ಮಂಜೂರು 
ಮಾಡಲಾಗಿರುವ (1) ಫಲಾನುಭವಿಯು ಹುಟ್ಟು / ವೃತ್ತಿಯಲ್ಲಿ ಮೀನುಗಾರ 
ಮನೆಗಳಷ್ಟು: ನಾಗಿರಬೇಕು. ಮೀನುಗಾರಿಕೆಗೆ ಪೂರಕವಾದ ಚಟುವಟಿಕ 
ಫಲಾನುಭವಿಗಳನ್ನು ಗಳಲ್ಲಿ ತೊಡಗಿರುವವರನ್ನು ಸಹ ಆಯ್ಕೆ ಮಾಡಬಹುದಾಗಿದೆ. : 
| ಆಯ್ಕ ಮಾಡಲು (2 ಫಲಾನುಭವಿಯು ವಿವಾಹಿತನಾಗಿರಬೇಕು. 
| ಅನುಸರಿಸಲಾಗಿರುವ 
ಮಾನದಂಡಗಳೇನು; 3) ಫಲಾನುಭವಿಯು ಸ್ವಂತ ನಿವೇಶನ ಹೊಂದಿರತಕ್ಕದ್ದು. 
ವಿಧಾನಸಭಾ 
ಕ್ಷೇತ್ರವಾರು (4) ಫಲಾನುಭವಿಯು ಸ್ಮ್ಥಳೀಯ ಮೀನುಗಾರರ ಸಹಕಾರ ಸಂಘದ 
ಸಂಪೂರ್ಣ ಮಾಹಿತಿ ಸದಸ್ಯನಾಗಿರಬೇಕು. ಇಲ್ಲದಿದ್ದಲ್ಲಿ, ಕಳೆದ 3 ವರ್ಷಗಳಿಂದ 
! ನೀಡುವುದು; ಮೀನುಗಾರಿಕೆಯಲ್ಲಿ ತೊಡಗಿರುವ ಬಗ್ಗೆ ಸಂಬಂಧಿಸಿದ 


ಮೀನುಗಾರಿಕೆ ಸಹಾಯಕ ವನಿರ್ದುಶಕರು (ಶ್ರೇಣಿ-2) ಇವರು 
ದೃಢೀಕರಿಸಬೇಕು. 


(5) ಫಲಾನುಭವಿಯು ಸರ್ಕಾರದ ಇತರೆ ವಸತಿ ಯೋಜನೆಯಡಿ 
ಸೌಲಭ್ಯವನ್ನು ಪಡೆದಿರಬಾರದು. ಈ ಬಗ್ಗೆ ಸಂಬಂಧಪಟ್ಟ 
ಗ್ರಾಮ ಪಂಚಾಯಿತಿ, ಮುನಿಸಿಪಾಲಿಟಿ, ನಗರಸಭೆ ಮುಂತಾದ 
ಸಂಸ್ಥೆಗಳಿಂದ ದೃಢೀಕರಣ ಹೊಂದಿರತಕ್ಕದ್ದು. 


(8) ಫಲಾನುಭವಿಯು ಆರ್ಥಿಕವಾಗಿ ಹಿಂದುಳಿದವ 


ರಾಗಿರತಕ್ಕದ್ದು. 


2 


pe” 


ಕಳೆದ3 ವರ್ಷಗಳಲ್ಲಿ 1 
ರಾಜ್ಯದಲ್ಲಿ 
ಮೀನುಗಾರಿಕೆ 
ಇಲಾಖೆ ವತಿಯಿಂದ 
ಮೀೀನುಮರಿಗಳನ್ನು 
ಕೆರೆಗಳಲ್ಲಿ ಸಾಕಣೆ 
ಮಾಡಲು 
ಅನುಸರಿಸಲಾಗಿರುವ 
ಕ್ರಮಗಳೇನು? 
(ಸಂಪೂರ್ಣ 
ಮಾಹಿತಿ 
ನೀಡುವುದು) 


ಕಳೆದ 3 ವರ್ಷಗಳಲ್ಲಿ ರಾಜ್ಯದಲ್ಲಿ ಮೀನುಗಾರಿಕೆ ಇಲಾಖಾ 
ವ್ಯಾಪ್ತಿಯ ಕೆರೆಗಳನ್ನು (40 ಹೆಕ್ಟೇರ್‌ ಗಿಂತ ಹೆಚ್ಚು ಅಚ್ಚುಕಟ್ಟು 
ಪ್ರದೇಶದ ಕೆರೆಗಳು) ಅರ್ಹ ಮೀನುಗಾರರ ಸಹಕಾರ ಸಂಘಗಳು ಅಥವಾ 
ಆಸಕ್ತಿವುಳ್ಳ ವ್ಯಕ್ತಿಗಳು ಈ ಕೆಳಗಿನ ವಿಲೇವಾರಿ ವಿಧಾನಗಳ ಮೂಲಕ 
ಪಡೆದು ಮೀನು ಸಾಕಾಣಿಕೆ ಮಾಡಲು ಒಳನಾಡು ಜಲಸಂಪನ್ಮೂಲಗಳ 
ವಿಲೇವಾರಿ ಕಾರ್ಯನೀತಿ-2014 ರಂತೆ ಅವಕಾಶ ಕಲ್ಪಿಸಿದೆ. 


(1 ಯತಿಗೆ: 

ಇಲಾಖಾ ವ್ಯಾಪ್ತಿಯ ಕೆರೆಗಳನ್ನು ಮೊದಲು ಅರ್ಹ ಮೀನುಗಾರರ 
ಸಹಕಾರ ಸಂಘಗಳಿಂದ ಕೆರೆಯ ಮೀನು ಪಾಶುವಾರು ಹಕ್ಕನ್ನು 
ಪಡೆಯಲು ಅರ್ಜಿಯನ್ನು ಆಹ್ವಾನಿಸಿ ಗರಿಷ್ಟ 5 ವರ್ಷಗಳ ಅವಧಿಗೆ 
ಗುತ್ತಿಗೆಗೆ ನೀಡಲಾಗುವುದು. 


(2) ಟೆ೦ಂಡರ್‌-ಕ೦-ಹೆರಾ'ಜು | 

ಗುತ್ತಿಗೆಗೆ ಕೋರದ ಇಲಾಖಾ ಕೆರೆಗಳ ಮೀನು ಪಾಶುವಾರು ಹಕ್ಕನ್ನು 
ಟೆಂಡರ್‌-ಕಂ-ಹರಾಜು ಮೂಲಕ ಹೆಚ್ಚಿನ ಪ್ರಚಾರ ನೀಡಿ ಗರಿಷ್ಟ 05 
ವರ್ಷಗಳ ಅವಧಿಗೆ ವಿಲೇವಾರಿ ಮಾಡಲಾಗುವುದು. 


(3) ಪರವಾನಗಿ: 


ಮೇಲ್ಕಂಡ 2 ವಿಧಾನಗಳಲ್ಲಿ ವಿಲೇವಾರಿಯಾಗದ ಇಲಾಖಾ ಕೆರೆ 
ಗಳನ್ನು 01 ವರ್ಷದ ಅವಧಿಗೆ ಮೀನುಗಾರಿಕೆ ನಿರ್ದೇಶಕರ ಅನುಮತಿ 
ಮೇರೆಗೆ ಸ್ಥಳೀಯ ಮೀನುಗಾರರಿಗೆ ಪರವಾನಗಿ ನೀಡಲಾಗುವುದು. 
ಅಲ್ಲದೆ, ಕೆಲವು ಅಧಿಸೂಚಿತ ಜಲಾಶಯ ಮತ್ತು ನದಿ ಭಾಗಗಳನ್ನು 
ಪರವಾನಗಿ ನೀಡುವ ಮೂಲಕ ವಿಲೇವಾರಿ ಮಾಡಲಾಗುವುದು. 


ಮೇಲಿನಂತೆ ಗುತ್ತಿಗೆ / ಟೆಂಡರ್‌-ಕಂ-ಹರಾಜು ಮೂಲಕ 
ವಿಲೇವಾರಿ ಮಾಡಲಾದ ಕೆರೆಗಳಲ್ಲಿ ಉತ್ತಮ ತಳಿಯ 
ಮೀನುಮರಿಗಳನ್ನು ಬಿತ್ತನೆ ಮಾಡಿ ಮೀನುಗಾರಿಕೆ ಅಭಿವೃದ್ಧಿ 
ಮಾಡಲಾಗುವುದು. ಇದಕ್ಕೆ ಪೂರಕವಾಗಿ ರಾಜ್ಯದಲ್ಲಿ ಮೀನುಗಾರಿಕೆ 
ಇಲಾಖೆಯ ಒಟ್ಟು 17 ಮೀನುಮರಿ ಉತ್ಪಾದನಾ ಕೇಂದ್ರಗಳು, 30 
ಮೀನುಮರಿ ಪಾಲನಾ ಕೇಂದ್ರಗಳು ಹಾಗೂ 60 ನರ್ಸರಿಗಳಿದ್ದು, ಈ 
ಕೇಂದ್ರಗಳಿಂದ ಹಾಗೂ ಅನುಮೋದಿತ ಮೀನುಮರಿ ಕೇಂದ್ರಗಳಿಂದ 
ಮೀನು ಕೃಷಿಕರು ಬಿತ್ತನೆ ಮೀನುಮರಿಗಳನ್ನು ಪಡೆದು ಕೆರೆಗಳಲ್ಲಿ 
ಮೀನು ಸಾಕಾಣಿಕೆ ಮಾಡಬಹುದಾಗಿರುತ್ತದೆ. 

ಪುಸಕ್ತ ಸಾಲಿನಲ್ಲಿ ರಾಜ್ಯದ ಜಲಸಂಪನ್ಮೂಲಗಳಲ್ಲಿ 2179.41 
ಲಕ್ಷ ಮೀನುಮರಿಗಳನ್ನು ಬಿತ್ತನೆ ಮಾಡಲಾಗಿದೆ. 


ಸಂಖ್ಯೆ: ಪಸಂಮೀ ಇ-30 ಮೀಇಯೋ 2020 


(ಕೊ ನಿವಾಸ ಪೂಜಾರಿ) 
ಮುಜರಾಯಿ, ಮೀನುಗಾರಿಕೆ ಹಾಗೂ 
ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು 


ಇಯೊಳ್ಳಿ ಕಟ್ರಿಸ್‌ ರಿ ಸ್ತರ ಸಜಕಿಗದ(5. ಕ 


ಲ್ಸ 
೬ 


3 4 ಖೀ ಸಿಟ್‌ 


ಜೊಂಟಿದಾ) ಲಳ ಹ್ಞಗ್ಗಾದು 3ಜ್ರದ Goa 6೦ಕ- 


ಕಳೆದ 3 ವರ್ಷಗಳಲ್ಲಿ ಕ್ಷೇತ್ರವಾರು ಮಂಜೂರು ಮಾಡಲಾದ ಮನೆಗಳ ವಿವರ 


ಕಮ ಸಂಖ್ಯೆ ಜಿಲ್ಲೆ | ವಿಧಾನಸಭಾ ಕ್ಷೇತ್ರ 2016-17 2017-18 | 2018-19 
ಚೆಳಗಾವಿ ಕಾಗವಾಡ 10 5 — 
ರ 1 10 - 3 — pe 
ಹುಕ್ಕೇರಿ 10 5 - 
ನಿಪ್ಪಾಣಿ | 15 ] 5 - 
ಕುಡಚಿ 20 10 - pe 
TT ರಾಹಧಾಗ 7 ಸ ಕ 
[ [ವ [ 70 | 23 — 
M ಬೈಲಹೊಂಗಲ | 10 ್‌ 10 — 
ತತ್ತಾರು 0 io - 
| m — 0 ] 10 — 
ES 10 10 - 
ಚಪ್ಮಾಡಸದಗಾ 55 — [ ಮ | 
ಕಾಕ 10 3 


— 


r- 


ನವಲಗುಂದ | 


ಒಟ್ಟು 135 65 -— 
| ಬಾಗಲಪೋಟೆ ಬಾಗಲಕೋಟೆ 15 10 ಪ 
ವಾ. 10 10 — 
| ee 35 10 ವ 
ಜಮಖಿಂಡಔ 20 [ 10 = 
ಮುಡೋಳ 10 10 - 
ಬೀಳಗಿ ಕ್‌ 20 20 § 
[| IN ರದಾಳೆ il5 | 20 ಕ್‌ 
ಬಚ್ಚಾ | 223 ೪ ನ 
ಹಾಷೇರಿ ಹಾಷೇರಿ 15 15 Ne 7] 
| ಹಾನಗಲ್‌ | 15 15 - 
1 
ಹಿರೇಕೆರೂರು 10 10 2 
| ರಾಣೇಚೆನ್ನೊರು 
y 
ಬ್ಯಾಡಗಿ 
ಶಿಗ್ಲಾಂವ- 
ಸವಣೂರು 
ks 
| ಗರ್‌ ಾರಷಷ್ಧ 
ಮುಂಡರಗಿ 
ಗೆದೆಗ 
ನೆರಗುಂದ 
420) 
ಒಟ್ಟು 
T ಬಳ್ಳಾರಿ ಬಳಾರಿ 
ಲ ೪ 
ಗ್ರಾಮಾಂತರ 
[= ಬಳ್ಳಾರಿ ನಗರ | 0 0 — 
ಕಂಪ್ಲಿ 0 3 — 
| ಈ _! 
ವಿಜಯನಗರ | 0 5 
ಹಡಗಲಿ 15 15 - 
ಸ್ರ 10 15 ಡ್‌ 
25 5 § 
ಡೆ 10 ಸ — 
s | 
0 [) ವ 
[ 10 | 10 § 
| 75 60 2 
10 5 ನ 
ನಾ 5 7 ವ್‌ 


ಗುಲರ್ಗಾ ದಕಿಣ 
ಬ py 


| ವಟಿ ದಾವಣಗೆರೆ ಉತ್ತರ - 0 -— 


| ದಾವಣಗೆರ] 0 
ಮಾಯಕೊಂಡ 10 


ಜಗಳೂರು | 5 5 
ಚನ್ನಗಿರಿ 30 10 


ಮೈಸೂರು 'ಹುಣಸೊರು | 10 15 — 
ಪಕಿಯಾಪ್ಹಣ | 10 I) ಸ 
if ಹೆಚ್‌ಔ `` ಕೋಟೆ 10 10 — § 
`ಆರ್‌ನಗರ 10 10 - 
ಟಿ. ನರಸೀಪುರ 10 20 - 
10 30 - 
5 25 ವ್‌ 
0 5 2 
0 5 ಪ 
[) ಸ 
10 10 pe 
185 145 - 
10 3 - 
10 15 - § 
I 5] ಕ 
10 15 ವ 
40 70 pe 
5 5 = 
5 5 - 
108 20 ಪ್‌ 
15 40 -- — 
10 25 ವ 
10 IC — 
! 5 15 — 
188 75 | ವ } 
i0 15 ವ್‌ 
! 10 20 - 
10 20 | — 
10 10 ಜಾ 
10 15 ಹ್‌ 
10 5 - 
[ಸಕನೇತಪರ 10 5 - | 
| i ಒಟ್ಟು 70 90 im - 
ಕೊಡಗು ಡರ 10 5 - 
ನರಾವಪಾಟ 5 ಸ id ದಾ | 
ಸೋಮವಾರಪೇಟ್‌ 0 0 p 
| I ಒಟ್ಟು i5 10 - 


ಗಾಮಾಂತರ 


ಬೆಂಗಳೊರು ಲಮಂಗಲ 15 10 | ವ 


ದೊಡ್ಡಬಳ್ಳಾಪುರ 15 
ಹೊಸಕೋಟೆ | 15 


ವನಹಳ್ಳಿ 15 
ಒ 


ಜಾ HHL 


| ತುಮಕೂರು ಕುಣಿಗಲ್‌ 10 5 I ಪ 
ತಷಪಟೂರು ol 70 I) ಪ 
ಪ್ಯ್‌ನಾಸ್‌ನಷ್ಸ್‌ 7 fT ಸ ರ್‌ ವ 
Ee IT) 3 ವ |] 
TC 10 pe 
ಗುಬ್ಬಿ | 10 | 5 ನಾ 
bE i [ES ಹ್‌ 
ತುಮಕಾರು sll 10 1 0 § - 
& —_—ಧಗರ 7 9] 
ತುಮಕೂರು 3 3 | ಪ 
ಗ್ರಾಮಾಂತರ | 
ಪಾವಗಡ 45 3ರ ನಾ 
| Fg 740 ನ ಈ 


ಮೆಂಗಳೊರು SS 5 
ಮಂಗಳೊರು ಉ) 5 
ಮಂಗಳೂರು) 55 
ಮಂಗಳೂರು 5 
ಬಂಟ್ಹಾಳ | 5 
ಬೆಳೆಂಗಡಿ / 55 
ಪತ್ತಾರು 7 3 
ಹುಳ್ಳಿ 5 
a ಬಷ್ಟಾ 740 
ಉಡುಪ ಕಾಪು 100 
ಉಡುಪಿ 120 
ಹಂದಾಪುರ 165 2 
ಬೈಂದೂರು | 240 
[ಕಾರ್ಕಳ 10 
ಒಟ್ಟು 635 
ಕಾರವಾರ ಕಾರವಾರ 70 15 
60 15 - 
80 30 - 
EN ET) 3 
25 10 - 
10 25 - 
105 - 
4715 3000 - | 


